ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 25-03-2021 ಪುಶ್ನೆ ಸ೦ಖ್ಯೆ: 288 (2131) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 25-03-2021 

ಉತ್ತರಿಸುವ ಸಚಿವರು: ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 
ವಿಷಯ : ಬೆಂಗಳೂರಿನ ಜಕ್ಕೂರು ಏರೋಡ್ರಂನ ಬಗ್ಗೆ 


(ಅ) ಬೆಂಗಳೂರಿನ ಜಕ್ಕೂರು ಏರೋಡ್ರಂನ ಒಟ್ಟು ವಿಸೀರ್ಣವೆಷ್ಟು; ಈ ಜಾಗದಲ್ಲಿ ಒತ್ತುವರಿ 
ಏನಾದರೂ ಆಗಿದೆಯೆ; ಹೆಚ್ಚುವರಿ ಜಾಗದ ಅವಶ್ಯಕತೆ ಎಷ್ಟು; (ವಿವರಗಳನ್ನು 
ಒದಗಿಸುವುದು) 


(ಆ) ಪ್ರಸ್ತುತ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ ಕಾರ್ಯನಿರ್ವಹಿಸುತ್ತಿದೆಯೇಳ; ಇಲ್ಲದಿದ್ದಲ್ಲಿ, 
ಅದಕ್ಕೆ ಕಾರಣಗಳೇನು; ಕಾರ್ಯನಿರ್ವಹಿಸಲು ಏನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ; 
(ವಿವರಗಳನ್ನು ಒದಗಿಸುವುದು) 


(ಇ) ಪೈಲಟ್‌ ಕೋರ್ಸ್‌ ಪ್ರವೇಶಕ್ಕೆ ಇರುವ ಮಾನದಂಡಗಳೇನು; ಅದರ ಶುಲ್ಕ ಎಷ್ಟು; 
ಇದುವರೆವಿಗೆ ಎಷ್ಟು ಪಹೈಲಟ್‌ಗಳಿಗೆ ತರಬೇತಿ ನೀಡಲಾಗಿದೆ; (ವರ್ಷವಾರು ವಿವರಗಳನ್ನು 
ಒದಗಿಸುವುದು) 


(ಈ) ಪೈಲಟ್‌ ತರಬೇತಿಗಾಗಿ ಖರೀದಿಸಲಾದ ವಿಮಾನಗಳು ಎಷ್ಟು; ಅವುಗಳ ನಮೂನೆ, 
ಸಾಮಥ್ರ್ಯ ಹಾಗೂ ದರಗಳು ಎಷ್ಟು; ಇವುಗಳಲ್ಲಿ ಎಲ್ಲಾ ವಿಮಾನಗಳು 
ಕಾರ್ಯನಿರ್ಮ್ವಹಿಸುತ್ತಿವೆಯೇ; (ವಿವರಗಳನ್ನು ಒದಗಿಸುವುದು) 


(ಉ) ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯ ಒಟ್ಟು ಸಿಬ್ಬಂದಿ (ಹೈಲಟ್‌ಗಳೂ ಸೇರಿದಂತೆ) 
ಎಷ್ಟು; ಖಾಲಿ ಇರುವ ಹುದೆಗಳು ಎಷ್ಟು; ಈ ಶಾಲೆ ತಾಂತ್ರಿಕವಾಗಿ ಆಧುನಿಕ ಯುಗಕ್ಕೆ ತಕ್ಕಂತೆ 
ಸಮರ್ಪಕ ಹಾಗೂ ಗುಣಮಟ್ಟಿದ ಮೂಲಭೂತ ಸೌಲಭ್ಯ ಹಾಗೂ ಬೋಧಕ ವರ್ಗ 
ಹೊಂದಿದೆಯೇ; ಈ ಶಾಲೆಯಲ್ಲಿ ದ್ರೋಣ್‌ ತರಬೇತಿಯನ್ನು ನೀಡಲಾಗುತ್ತಿದೆಯೇ; 
(ವಿವರಗಳನ್ನು ಒದಗಿಸುವುದು) 


(ಊ) ಜಕ್ಕೂರು ಏರೋಡ್ರಂನಲ್ಲಿ ವಿಮಾನಗಳನ್ನು ನಿರ್ವಹಿಸುವ ಕಟ್ಟಿಡ (ಊಚಿಟ್ಟೀೋಡಿ) 
ಗಳಿವೆಯೇ; ಅವುಗಳ ನಿರ್ವಹಣೆಯನ್ನು ಸರ್ಕಾರ ಯಾರಿಗೆ ವಹಿಸಿದೆ: ಸಂಪೂರ್ಣ ವಿವರ 
ಒದಗಿಸುವುದು) 


(ಯ) ಈ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯನ್ನು ಸರ್ಕಾರವು ಗಂಭೀರವಾಗಿ 
ಪರಿಗಣಿಸಿದೆಯೇ? 


